KA/ BG-GPO/2515/\WPP-47/2009-2011 





ಕರ್ನಾಟಕ ರಾ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೪ ಬೆಂಗಳೂರು, ಗುರುವಾರ, ಫೆಬ್ರವರಿ ೧೯, ೨೦೦೯ (ಮಾಘ ೩೦, ಶಕ ವರ್ಷ ೧೯೩೦) | ಸಂಚಿಕೆ ೮ ೮ 





ಭಾಗ - ೪ಎ 


ರಾಜ್ಯದ ವಿಧೇಯಕಗಳ ಮತ್ತು ಅವುಗಳ ಮೇಲೆ ಪರಿಶೀಲನಾ ಸಮಿತಿಯ ವರದಿಗಳು, 

ರಾಜ್ಯದ ಅಧಿನಿಯಮಗಳು ಮತ್ತು ಅಧ್ಯಾದೇಶಗಳು, ಕೇಂದ್ರದ ಮತ್ತು ರಾಜ್ಯದ ಶಾಸನಗಳ 

ಮೇರೆಗೆ ರಾಜ್ಯ ಸರ್ಕಾರವು ಜರಡಿ ಸ ಸಾಮಾನ್ಯ ಶಾಸನಬದ್ಧ ನಿಯಮಗಳು ಮತ್ತು 

ರಾಜ್ಯಾಂಗದ ಮೇರೆಗೆ ರಾಜ್ಯಪಾಲರು ಮಾಡಿದ ನಿಯಮಗಳು, ಹಾಗೂ ಕರ್ನಾಟಕ 
ಉಚ್ಚ ನ್ಯಾಯಾಲಯವು ಮಾಡಿದ ನಿಯಮಗಳು. 


ಸಹಕಾರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಇ 15 ಎಂಆರ್‌ಇ 2009, ಬೆಂಗಳೂರು, ದಿನಾಂಕ: 20ನೇ ಜನವರಿ 2009 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966 ರ ಕಲಂ 11(1)(00ರಲ್ಲಿ 
ಪ್ರದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಮುಳಬಾಗಿಲು ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಈ 
ಕೆಳಕಂಡ ಮೂವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಸದಸ್ಯರನ್ನಾಗಿ ನಾಮ ನಿರ್ದೇಶನ 
ಮಾಡಿದೆ. 





_ಕ್ರಸ೦ | ಸದಸ್ತರ ಹೆಸ 

1 ಶ್ರೀ ಪಿ.ಎಸ್‌. ನಾರಾಯಣಗೌಡ ಬಿನ್‌ ಶ್ರೀನಿವಾಸಗೌಡ, 
ಪೆತ್ತಾಂಡ್ಲಹಳ್ಳಿ, ಬೈರಕೂರು ಅಂಚೆ, 

ಮುಳಬಾಗಿಲು ತಾಲ್ಲೂಕು 

2 ಶ್ರೀಮತಿ ಎಂ. ಶೋಭಾರಾಣಿ ಬಿನ್‌ ಗೋವಿಂದಸ್ವಾಮಿ, 
ಹರಹಳ್ಳಿ, ಕುರುಡುಮಲೆ ಅಂಚೆ, 

ಮುಳಬಾಗಿಲು ತಾಲ್ಲೂಕು 

3 ಶ್ರೀ ಗಂಗಾರಾಜು ಬಿನ್‌ ಯರ್ರನಬೋವಿ, 

ಪುಟ್ಟೇನಹಳ್ಳಿ ಗ್ರಾಮ, ಮಲ್ಲನಾಯಕನಹಳ್ಳಿ ಅಂಚೆ, 
ಮುಳಬಾಗಿಲು ತಾಲ್ಲೂಕು 























ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ನಂಜುಂಡಪ್ಪ 
ಪಿ.ಆರ್‌. 79 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
(೯೭) 


೯೮ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೯, ೨೦೦೯ ಭಾಗ - ೪ಎ 


PERSONNEL AND ADMINISTRATIVE REFORMS SECRETARIAT 
NOTIFICATION 
No. DPAR 201 SPS 2008, Bangalore, Dated: 27" January , 2009 
The services of Shri Soumendu Mukerjee, IPS [IKN-98] Deputy Commissioner of Police, South 
East Division, Bangalore are placed at the disposal of Government of India, Ministry of Home Affairs with 
immediate effect, for appointment as FRRO, Intelligence Bureau, Bangalore on usual terms and 





conditions of central deputation for a period of four years from the date of assumption of the charge of the 
post. 

This issues in pursuance of the Fax Message No. 1-21015/3/2008-IPS. IV, dated:4.12.2008 of the 
Government of India, Ministry of Home Affairs, New Delhi read with 0.೦. letter No. VIIl/4/2009-112, 
dated:23.1.2009 of the Joint Director, Subsidiary Intelligence Bureau, MHA, Government of India, 
Bangalore. 

By Order and in the name of the Governor of Karnataka, 
ASHOK P. ATRE 
Under Secretary to Government, 
P.R. 83 Department of Personnel and Administrative Reforms 
(Services-IV) 
ವಸತಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ವಇ 176 ಹೆಚ್‌ಎಎಮ್‌ 2008, ಬೆಂಗಳೂರು, ದಿನಾಂಕ: 28ನೇ ಜನವರಿ 2009 

ರಾಜೀವ್‌ ಗಾಂಧಿ ಗ್ರಾಮೀಣ ವಸತಿ ನಿಗಮ ನಿಯಮಿತದ ಕಾಯ್ದೆ 2000ರ ನಿರ್ದೇಶಕ ಮಂಡಳಿಯ ಆರ್ಟಿಕಲ್ಸ್‌ 
ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 14563) ರಲ್ಲಿ ಪ್ರದತ್ತವಾದ ಅಧಿಕಾರದನ್ವಯ ಶ್ರೀ ಜಿ.ಆರ್‌. ರೆಡ್ಡಿ, ರೀಜನಲ್‌ ಚೀಫ್‌, 
ಬೆಂಗಳೂರು ಹೆಡ್‌ ಆಫೀಸ್‌, ಹುಡ್ಕೋ, ಬೆಂಗಳೂರು ಇವರನ್ನು ಶ್ರೀ ಎಸ್‌.ವಿ. ಕಾಮತ್‌ ಇವರ ಸ್ಥಾನದಲ್ಲಿ ರಾಜೀವ್‌ ಗಾಂಧಿ 
ಗ್ರಾಮೀಣ ವಸತಿ ನಿಗಮ ನಿಯಮಿತದ ನಿರ್ದೇಶಕರನ್ನಾಗಿ ತಕ್ಷಣದಿಂದಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಿಸಿ ನಾಮನಿರ್ದೇಶನ ಮಾಡಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಕೆ.ಆರ್‌. ವಲ್ಲೂರ 
ಪಿ.ಆರ್‌. 84 ಪೀಠಾಧಿಕಾರಿ-2 ವಸತಿ ಇಲಾಖೆ 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 435 ಮೈಅಪ್ರಾ 2008, ಬೆಂಗಳೂರು, ದಿನಾಂಕ: 27ನೇ ಜನವರಿ 2009 

ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ, 1961 (1963ರ ಕರ್ನಾಟಕ ಕಾಯ್ದೆ 11ರ ಪ್ರಕರಣ 
4(ಸಿ) ಮತ್ತು ಉಪ ಪ್ರಕರಣದ 3(i) ರಡಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀ ಕಿಶೋರ್‌ ಕುಮಾರ್‌ ನೆಲ್ಲಿಕಟ್ಟೆ, 
ಪುತ್ತೂರು ನಗರ, ದಕ್ಷಿಣ ಕನ್ನಡ ಜಿಲ್ಲೆ ರವರನ್ನು ಪುತ್ತೂರು ನಗರ ಯೋಜನಾ ಪ್ರಾಧಿಕಾರದ ಸದಸ್ಯರನ್ನಾಗಿ ಸರ್ಕಾರದ 
ಇಚ್ಛಾನುಸಾರ ಅಥವಾ ಮೂರು ವರ್ಷಗಳ ಅವಧಿಯವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ತಕ್ಷಣದಿಂದ 
ಜಾರಿಗೆ ಬರುವಂತೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಟಿ. ನಾರಾಯಣಸ್ವಾಮಿ 
ಪಿ.ಆರ್‌. 85 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 
ಅಧಿಸೂಚನೆ 
ಸಂಖ್ಯೆ: ನಅಇ 125 ಎಂಎಲ್‌ಆರ್‌ 2008(8-38), ಬೆಂಗಳೂರು, ದಿನಾಂಕ: 27ನೇ ಜನವರಿ 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964ರ ಪ್ರಕರಣ 11(1)(0)ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿ೦ದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ತೇರದಾಳ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 


ಭಾಗ - ೪ಎ ಕರ್ನಾಟಕ ರಾಜ್ಯ ಪತ್ರ, ಗುರುವಾರ, ಫೆಬ್ರವರಿ ೧೯, ೨೦೦೯ ೯೯ 
ೀ ಕಾಡಪ ಈರಪ ಪತ್ತಾರ, ತೇರದಾಳ 


[0 


ಕಲ್ಲಪ್ಪ ಪರಪ್ಪ “ಶಾರದಾಳ, ತೇರದಾಳ 
ಶಾಂತಿನಾಥ "ಪಾರೀಸಪ್ಪ ಆಲಗೂರ, ತೇರದಾಳ 
ಪಕಾಶ ಮುರಗೆಪ್ಪ ಹಳಂಗಳಿ, ತೇರದಾಳ 


ಸರಥ ಶೆಟ್ಟಪ್ಪ ಅಕ್ಕಣ್ಣವರ ತೇರದಾಳ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 86 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 
ಸಹಕಾರ ಸಚಿವಾಲಯ 
ಅಧಿಸೂಚನೆ ಸಂಖ್ಯೆ: ಸಿಒ 137 ಸಿಎನ್‌ಎಸ್‌ 2008, ಬೆಂಗಳೂರು, ದಿನಾಂಕ: 31ನೇ ಜನವರಿ 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆಸಿಒ 137 ಸಿಎನ್‌ಎಸ್‌ 2008 ದಿನಾಂಕ:1.12.2008ರಲ್ಲಿ ಚಾಮರಾಜನಗರ ಜಿಲ್ಲೆ 
ಮತ್ತು ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಚಾಮರಾಜನಗರ ಇದರ ಆಡಳಿತ ಮಂಡಳಿಗೆ 
ಮಾಡಿದ್ದ ಎಲ್ಲಾ ನಾಮನಿರ್ದೇಶನಗಳನ್ನು ಈ ಕೂಡಲೇ ಜಾರಿಗೆ ಬರುವಂತೆ ರದ್ದುಪಡಿಸಿದೆ. 
ಮುಂದುವರೆದು, ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 
11ರ ಪ್ರಕರಣ 29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ 
ಕೆಳಕಂಡವರುಗಳನ್ನು ಚಾಮರಾಜನಗರ ಜಿಲ್ಲೆ ಮತ್ತು ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ. 
ಚಾಮರಾಜನಗರ ಇದರ ಆಡಳಿತ ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ 
ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು 
ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ 
ಜಾರಿಯಲ್ಲಿರುತ್ತದೆ. 
1. ಶ್ರೀ ಹೆಚ್‌.ಎನ್‌. ಶ್ರೀಕ೦ಠಸ್ವಾಮಿ ಬಿನ್‌ ಎಸ್‌. ನಾಗರಾಜು, ವಿ.ಸಿ. ಹೊಸೂರು, ವೆಂಕಟಯ್ಯನ ಛತ್ರ ಅಂಚೆ 
ಚಾಮರಾಜನಗರ ತಾಲ್ಲೂಕು 
2. ಶ್ರೀ ಬಸವಣ್ಣ ಬಿನ್‌ ಮಲ್ಲಯ್ಯ ಹರಿಜನ ಬೀದಿ, ಕಾಡಹಳ್ಳಿ ಮಾದಾಪುರ ಅಂಚೆ, ಚಾಮರಾಜನಗರ ತಾಲ್ಲೂಕು 
3. ಶ್ರೀಮತಿ ಲತಾ ಕೋಂ ಜಯಣ್ಣ ಆಲೂರು ಗ್ರಾಮ ಮತ್ತು ಅಂಚೆ, ಚಾಮರಾಜನಗರ ತಾಲ್ಲೂಕು 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌ . ಹುಚ್ಚಾಚಾರಿ 
ಪಿ.ಆರ್‌. 90 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ ಸಂಖ್ಯೆ: ಸಳ 307 ಎಂಆರ್‌ಇ 2008(ಭಾಗ), ಬೆಂಗಳೂರು, ದಿನಾಂಕ: 3ನೇ ಫೆಬ್ರವರಿ 2009 
ಸರ್ಕಾರದ ಅಧಿಸೂಚನೆ ಸಂಖ್ಯೆ: ಸಇ 307 ಎ೦ಆರ್‌ಇ 2008 ದಿನಾಂಕ:16.12.2008 ರಲ್ಲಿ ತಾಳಿಕೋಟೆ ಕೃಷಿ 
ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ನಾಮನಿರ್ದೇಶನ ಮಾಡಿರುವ ಸದಸ್ಯರನ್ನು ರದ್ದುಪಡಿಸಿ, ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ 
(ನಿಯಂತ್ರಣ ಮತ್ತು ಅಭಿವೃದ್ದಿ) ಅಧಿನಿಯಮ, 1966ರ ಕಲಂ 1110ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, 
ಕರ್ನಾಟಕ ಸರ್ಕಾರವು ತಾಳಿ ಟೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ ಸದಸ್ಯರನ್ನಾಗಿ ಈ ಕೆಳಕಂಡ ಮೂವರನ್ನು 
ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ 'ಮುಂದಿನೆ ರಿದೇಶದವರೆಗೆ ನಾಮನಿರ್ದೇಶನ “ಮಾಡಿದೆ. 





(೮ 


1೪3 ೯ಎ 


(ಲ 


ಆಜು ಬಿಟ ಣ್‌ 
(ಅ (೦ (0 (0೨ 


ತ್ತಿ 














1 ಶ್ರೀ ಬಿ.ಆರ್‌. ಪಾಟೀಲ 
ಸಾ: ಮಡಿಕೇಶ್ರರ 

2 |ಶೀ ದತ್ತಾತ್ರೇಯ ಸುಬ್ಬಯ್ಯ ಯಬಸೂರು 
ಸಾ: ತಾಳಿಕೋಟೆ 

3 | ಶ್ರೀ ಪಾವಬಸವರಾಜು ಬಿನ್‌ ಕೃಷ್ಣನಾಯಕ 
ಸಾ: ನೇಬಗೇರಿ 











ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವಮೂರ್ತಿ 
ಪಿ.ಆರ್‌. 92 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 


೧೦೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೯, ೨೦೦೯ ಭಾಗ - ೪ಎ 





ಅಧಿಸೂಚನೆ 
ಸಂಖ್ಯೆ: ಸಿಒ 11 ಸಿಎನ್‌ಎಸ್‌ 2009, ಬೆ೦ಗಳೂರು, ದಿನಾಂಕ: 4ನೇ ಫೆಬ್ರವರಿ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಪ್ರಕರಣ 
29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಈ ಕೆಳಕಂಡ 
ವ್ಯಕ್ತಿಗಳನ್ನು ಬಿಜಾಪುರ ಜಿಲ್ಲೆ ಮುದ್ದೇಬಿಹಾಳ” ತಾಲ್ಲೂಕಿನ ಪ್ರಾಥಮಿಕ. ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ. 
ಮತ್ತು ವ್ಯವಸಾಯೋತ್ಪನ್ನ ಮಾರಾಟಿ' ಸಹಕಾರ ಸಂಘ ನಿ. ಮುದ್ದೇಬಿಹಾಳ ಇವುಗಳ ಆಡಳಿತ "ಮಂಡಳಿಗಳಿಗೆ" ಸದಸ್ಯರನ್ನಾಗಿ 
ಈ ಕೊಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ ಸದಸ್ಯರ ಪದಾವಧಿಯು 
ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ ಆದೇಶದವರೆಗೆ ಇವುಗಳಲ್ಲಿ 
ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 
ಮುದ್ದೇಬಿಹಾಳ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, 
ಶ್ರೀ ಜುಮ್ಮನಗೌಡ ತಂದೆ ಯಲಗೂರ್ದಪ್ಪ ಬಿರಾದಾರ, ಸಾ: ಹುಲ್ಲೂರ 
ಮುದ್ದೇಬಿಹಾಳ ತಾಲ್ಲೂಕಿನ ವ್ಯವಸಾಯೋತ್ಪನ್ನ ಮಾರಾಟ ಸಹಕಾರ ಸಂಘ ನಿ, ಮುದ್ದೇಬಿಹಾಳ 
1. ಶ್ರೀ ಬಾಪುಗೌಡ ಬಿರಾದಾರ (ಹಳ್ಳದಮನಿ) ಸಾ: ಢವಳಗಿ 
2 ಶೀ ಮಲ್ಲಪ್ಪ ತಾಯಿ ಚನ್ನ! ಬಸವ್ವ ಮಾದರ, ಸಾ:ಬಸರಕೋಡ 
3. ಶ್ರೀಮತಿ "ಆರತಿ ಗಂಡ ಭೀಮಣ್ಣಿ ನಡುವಿನಮನಿ, ಸಾ: ಇಂಗಳಗೇರಿ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಆರ್‌.ಎಸ್‌. ಹುಚ್ಚಾಚಾರಿ 


ಪಿ.ಆರ್‌. 102 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ತಿದುಪಡಿ 


ಸಂಖ್ಯೆ: ಸಿಒ 12 ಸಿಎಂಎಲ್‌ 2009, ಬೆಂಗಳೂರು, ದಿನಾಂಕ: 2ನೇ ಫೆಬ್ರವರಿ 2009 
ಸರ್ಕಾರದ ಆದೇಶ ಸಂಖ್ಯೆ :ಸಿಒ 12 ಸಿಎಲ್‌ಎ೦ 2009 ದಿನಾಂಕ:17.1.2009ರಲ್ಲಿ ಕರ್ನಾಟಕ ಸಹಕಾರ ಸಂಘಗಳ 
ಅಧಿನಿಯಮ 1959ರ ಪ್ರಕರಣ 39ಎ(4) ಮತ್ತು 121ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕ ಸಹಕಾರ 
ಸಂಘಗಳ ಅಧಿನಿಯಮ 1959ರ ಪ್ರಕರಣ 28ಎ). 28ಎ(5), 28ಬ), 29ಎಫ್‌(4) ಮತ್ತು 39ಎ (2)ರಿಂದ ಮಾರ್ಪಾಟು 
ಮಾಡಿ ದಿನಾಂಕ:31.3.2009ರೊಳಗೆ ಚುನಾವಣೆ ನಡೆಸಬೇಕಾದ ಸಹಕಾರ ಸಂಘಗಳಿಗೆ” ಚುನಾವಣಾ ದಿನಾಂಕಗಳನ್ನು 
ನಿಗಧಿಪಡಿಸಿದ್ದು, ಸದರಿ ಆದೇಶ ಭಾಗದಲ್ಲಿನ ಕ್ರಮ ಸಂಖ್ಯೆ 01ರಲ್ಲಿ ಪ್ರಾಥಮಿಕ ಮತ್ತು ಮಾಧ್ಯಮಿಕ ಸಹಕಾರ ಸಂಘಗಳ 
ಆಡಳಿತ ಸಮಿತಿಗಳಿಗೆ ಚುನಾವಣೆ ನಡೆಸಬೇಕಾದ. ಅವಧಿಯನ್ನು “ದಿನಾಂಕ: 16.3.20096೦ದ 203.2009 ರೊಳಗೆ” ಎಂದು 

ನಿಗದಿಪಡಿಸಿದ್ದು ಅದನ್ನು “ದಿನಾ೦ಕ:22.3.2009ರೊಳಗೆ'' ಎಂದು ತಿದ್ದುಪಡಿ ಮಾಡಿದ್ದು ಅದರಂತೆ ಓದಿಕೊಳ್ಳತಕ್ಕದ್ದು. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರೆ ಹೆಸರಿನಲ್ಲಿ, 

ಆರ್‌.ಎಸ್‌. ಹುಚ್ಚಾಚಾರಿ 


ಪಿ.ಆರ್‌. 103 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಅಧಿಸೂಚನೆ 


ಸಂಖ್ಯೆ: ಸಳ 28 ಎಂಆರ್‌ 2009, ಬೆಂಗಳೂರು, ದಿನಾಂಕ: 3ನೇ ಫೆಬ್ರವರಿ 2009 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ 1966ರ ಕಲಂ 1110ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು 'ರಾಯಿಸಿ, ಕರ್ನಾಟಕ ಸರ್ಕಾರವು ಯಲ್ಬುರ್ಗಾ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗೆ 
ಸದಸ್ಯರನ್ನಾಗಿ ಈ ಕೆಳಕಂಡ ಮೂವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ “ಮುಂದಿನ ಆದೇಶದವರೆಗೆ 
ನಾಮನಿರ್ದೇಶನ ಮಾಡಿದೆ. 





1 | ಶ್ರೀಮತಿ ಶೇಖಮ್ಮ ಶರಣಪ್ಪ ನಿಂಗೋಜಿ 
ಕರಮುಡಿ, ಯಲುರ್ಗಾ 

2 | ಶ್ರೀ ದೇವಪ್ಪ ಹನುಮಪ್ಪ ಸೋಬಾನ 
ಕುಕನೂರ, “ಹುಲ್ಲುಗಾನ 

3 | ಶ್ರೀ ರಾಮನಾಯಕ ತಳವಾರ 
ಲಕಮಾಪೂರ, ಯಲುರ್ಗಾ 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಕೆ. ವಾಸುದೇವಮೂರ್ತಿ 
ಪಿ.ಆರ್‌. 104 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 




















ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೯, ೨೦೦೯ ೧೦೧ 





ಅಧಿಸೂಚನೆ 
ಸಂಖ್ಯೆ: ಸಿಒ 31 ಸಿಎನ್‌ಎಸ್‌ 2009, ಬೆಂಗಳೂರು, ದಿನಾಂಕ: 3ನೇ ಫೆಬ್ರವರಿ 2009 
ಕರ್ನಾಟಕ ಸಹಕಾರ ಸಂಘಗಳ ಅಧಿನಿಯಮ 1959 (1959ರ ಕರ್ನಾಟಕ ಅಧಿನಿಯಮ ಸಂಖ್ಯೆ 1ರ ಪ್ರಕರಣ 

29ರ ಉಪ ಪ್ರಕರಣ (1ರ ಮೇರೆಗೆ ದತ್ತವಾದ ಅಧಿಕಾರಗಳನ್ನು ಚಲಾಯಿಸಿ, ಕರ್ನಾಟಕ ಸರ್ಕಾರವು ಶ್ರೀ ಆರ್‌. ಲೋಕೇಶ್‌ 
ತಂದೆ ಈ ರಾಜಪ್ಪ ಶಿವಗಂಗ, ಶಿವಗಂಗ (ಪೋ) ಹೊಳಲ್ಕೆರೆ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ ಇವರನ್ನು ಚಿತ್ರದುರ್ಗ ಜಿಲ್ಲೆ 
ಹೊಳಲ್ಕೆರೆ ತಾಲ್ಲೂಕಿನ ಪ್ರಾಥಮಿಕ ಸಹಕಾರ ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕ್‌ ನಿ, ಹೊಳಲ್ಕೆರೆ ಇದರ ಆಡಳಿತ 
ಮಂಡಳಿಗೆ ಸದಸ್ಯರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ನಾಮನಿರ್ದೇಶನ ಮಾಡುತ್ತದೆ. ಹೀಗೆ ನಾಮನಿರ್ದೇಶನಗೊಂಡ 
ಸದಸ್ಯರ ಪದಾವಧಿಯು ಚುನಾಯಿತ ಸಮಿತಿಯ ಪದಾವಧಿಯು ಮುಕ್ತಾಯವಾಗುವವರೆಗೆ ಅಥವಾ ಸರ್ಕಾರದ ಮುಂದಿನ 
ಆದೇಶದವರೆಗೆ ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ ಜಾರಿಯಲ್ಲಿರುತ್ತದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 

ಆರ್‌.ಎಸ್‌. ಹುಚ್ಚಾಚಾರಿ 
ಪಿ.ಆರ್‌. 105 ವಿಶೇಷ ಕರ್ತವ್ಯಾಧಿಕಾರಿ ಹಾಗೂ ಪದನಿಮಿತ್ತ 
ಸರ್ಕಾರದ ಜಂಟಿ ಕಾರ್ಯದರ್ಶಿ, 
ಸಹಕಾರ ಇಲಾಖೆ 
ಸಾರಿಗೆ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಸಾರಿಇ 11 ಸಾಇನಿ 2008, ಬೆಂಗಳೂರು, ದಿನಾಂಕ: 3ನೇ ಫೆಬ್ರವರಿ 2009 
ಕರ್ನಾಟಕ ಮೋಟೌರು ವಾಹನ ತೆರಿಗೆ ಕಾಯ್ದೆ 1957 (ಕರ್ನಾಟಕ ಕಾಯ್ದೆ 35:1957) ಕಲಂ 1661) ರ ಅಡಿಯಲ್ಲಿ 

ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಸಾರ್ವಜನಿಕ ಹಿತಾಸಕ್ತಿಯಿಂದ ಈ ರೀತಿ ಆದೇಶಿಸುವ ಅವಶ್ಯವಿದೆಯೆಂದು 
ಅಭಿಪ್ರಾಯ ತಳೆದು ಈ ಕೆಳಕಂಡ ಸಂಸ್ಥೆಗಳು ಹೊಂದಿರುವ ವಾಹನಗಳಿಗೆ ಮೋಟಾರು ವಾಹನ ತೆರಿಗೆ ಪಾವತಿಯಿಂದ 
ವಿನಾಯಿತಿ ನೀಡಲಾಗಿದೆ. 

















ಕ್ರಸಂ | ವಾಹನ ತೆರಿಗೆಯಿಂದ ವಿನಾಯಿತಿ ] ವಾಹನ ಸಂಖ್ಯೆ/ಚಾಸೀಸ ನೀಡಲಾದ ತೆರಿಗೆ ವಿನಾಯಿತಿ ಮೊತ್ತ 
ಪಡೆಯುವ ಸಂಸ್ಥೆಯ ಹೆಸರು ಸಂಖ್ಯೆ ರೂ.ಗಳಲ್ಲಿ 
ಶ್ರಿ ಕಣ್ವ ಮಠ ಸಂಸ್ಥಾನ, KA-33-M1534 ತ್ರೈಮಾಸಿಕ ರೂ. 6.780-00 ವರ್ಷಕ್ಕೆ 
ವೀರಘಟ್ಟ ಹುಣಸೋಹೊಳೆ, Tempo Traveler 5/0 ರೂ. 25,000/- ಗಳಿಗೆ 
ಸುರಪುರ ತಾಲ್ಲೂಕು, ಗುಲ್ಬರ್ಗಾ ಜಿಲ್ಲೆ |4*' ಮಿತಿಗೊಳಿಸಲಾಗಿದೆ 
] ರಾಷ್ಟೋತ್ತಾನ ಪರಿಷತ್‌ | KA-05-D-908 $/೦17+1 | ತೈಮಾಸಿಕ ರೂ. 15,250/- ವರ್ಷಕ್ಕೆ 
ಲ್ಲ ಎ ¢ 
ಕೆಂಪೇಗೌಡನಗರ, ಬೆಂಗಳೂರು ಒಟ್ಟು ರೂ. 25,000/- ಗಳಿಗೆ 
ಮಿತಿಗೊಳಿಸಲಾಗಿದೆ 
3 ಭಾರತೀಯ "ರೆಡ್‌ ಕ್ರಾಸ್‌ ಸಂಸ್ಥೆ, | DL-4-7167 ಜೀವಾವಧಿ ತೆರಿಗೆ ರೂ. 25,000/- 
ಬೆಂಗಳೂರು Eng No. 2L. 9662851 ಗಳಿಗೆ ಮಿತಿಗೊಳಿಸಿದೆ. 
Ch No.LF 
501025652/S/C 7+1 
4 ಲಿಟ್ಲ್‌ ಸಿಸ್ಟರ್‌ ಆಪ್‌ ದಿ ಪೊರ್‌|KA-19-N- ಜೇವಾವಧಿ ತೆರಿಗೆ ರೂ 25,000/-ಗಳಿಗೆ 
ಮಂಗಳೂರು TCR/10044/07-08 Ch. | ಮಿತಿಗೊಳಿಸಿದೆ. 
MA 1WF 2GAK 82A 
16616 Eng GA84A1 
5536 S/C 7+1 




















ಮೇಲ್ಕಂಡ ಸಂಸ್ಥೆಗಳ ನೊಂದಾಯಿತ ವಾಹನಗಳ ತೆರಿಗೆ ವಿನಾಯಿತಿಯು ಈ ಕೆಳಕಂಡ ಷರತ್ತುಗಳಿಗೆ ಒಳಪಟ್ಟಿರುತ್ತದೆ. 
1. ವಾಹನದ ಮಾಲೀಕತ್ವ ಬದಲಾವಣೆಯಾದಲ್ಲಿ ತೆರಿಗೆ ವಿನಾಯಿತಿಯು ರದ್ದುಗೊಳ್ಳುತ್ತದೆ. 
2. ಯಾವ ಉದ್ದೇಶಕ್ಕಾಗಿ ತೆರಿಗೆ ವಿನಾಯಿತಿ ನೀಡಲಾಗಿದೆಯೋ ಆ ಉದ್ದೇಶ ಬದಲಾದಲ್ಲಿ ತೆರಿಗೆ ವಿನಾಯಿತಿಯು 
ರದ್ದುಗೊಳ್ಳುತ್ತದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎಂ.ಆರ್‌. ಚಂದ್ರಶೇಖರಾರಾಧ್ಯ 
ಪಿ.ಆರ್‌. 106 ಪೀಠಾಧಿಕಾರಿ 
ಸಾರಿಗೆ ಇಲಾಖೆ 


೧೦೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೯, ೨೦೦೯ ಭಾಗ - ೪ಎ 
ಅರಣ್ಯ, ಪರಿಸರ ಮತ್ತು ಜೇವಿಶಾಸ್ತ್ರ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಅಪಜೀ 08 ಎಫ್‌ಪಿಸಿ 2009, ಬೆಂಗಳೂರು, ದಿನಾಂಕ: 2ನೇ ಫೆಬ್ರವರಿ 2009 
ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ರಾಜ್ಯ ಅರಣ್ಯ ಕೈಗಾರಿಕಾ ನಿಗಮ ಹಾಗೂ 
ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಇವುಗಳ ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್ಸ್‌ 23( ರಲ್ಲಿ 
ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಎಸ್‌. ನಾಗರಾಜ್‌, ಭಾಅಸೇ. ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ 


ರವರನ್ನು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಮತ್ತು ಕರ್ನಾಟಕ ರಾಜ್ಯ ಅರಣ ಕೈಗಾರಿಕಾ ನಿಗಮ ಹಾಗೂ 





$ 
ಕರ್ನಾಟಕ ಗೇರು ಅಭಿವೃದ್ಧಿ ನಿಗಮ ನಿಯಮಿತ ಇವುಗಳ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ 


ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನೇಮಿಸಲಾಗಿದೆ. 

ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ರಾಜ್ಯ ಕೈಗಾರಿಕಾ ನಿಗಮ ನಿಯಮಿತ ಇವುಗಳ 
ಆರ್ಟಿಕಲ್ಸ್‌ ಆಫ್‌ ಅಸೋಸಿಯೇಷನ್‌ನ ಆರ್ಟಿಕಲ್‌ 23(0 ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಶ್ರೀ ಪಿ.ಜೆ. ದಿಲೀಪ್‌ 
ಕುಮಾರ್‌, ಭಾಅ.ಸೇ., ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು, ಕರ್ನಾಟಕ ಅರಣ್ಯ 
ಅಭಿವೃದ್ಧಿ ನಿಗಮ ಇವರನ್ನು ಕರ್ನಾಟಕ ಅರಣ್ಯ ಅಭಿವೃದ್ಧಿ ನಿಗಮ ನಿಯಮಿತ ಹಾಗೂ ಕರ್ನಾಟಕ ರಾಜ್ಯ ಕೈಗಾರಿಕ ನಿಗಮ 
ನಿಯಮಿತ ಇವುಗಳ ಆಡಳಿತ ಮಂಡಳಿಯ ನಿರ್ದೇಶಕರನ್ನಾಗಿ ಈ ಕೂಡಲೇ ಜಾರಿಗೆ ಬರುವಂತೆ ಹಾಗೂ ಮುಂದಿನ 
ಆದೇಶದವರೆಗೆ ನೇಮಕ ಮಾಡಲಾಗಿದೆ. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಹೆಚ್‌.ಎಂ. ಮಲ್ಲಿಕಾರ್ಜುನಸ್ವಾಮಿ 
ಪಿ.ಆರ್‌. 107 ಸರ್ಕಾರದ ಅಧೀನ ಕಾರ್ಯದರ್ಶಿ 
ಅರಣ್ಯ, ಪರಿಸರ ಮತ್ತು ಜೀವಿಶಾಸ್ತ್ರ ಇಲಾಖೆ 
URBAN DEVELOPMENT SECRETARIAT 
NOTIFICATION 
No. UDD 204 Beemrupra 2008, Bangalore, Dated: 27" January , 2009 

The draft of the following amendment to Zoning Regulations of Master Plan of Shimoga Urban 
Development Authority approved by the Government, for which the Government of Karnataka proposes to 
make in exercise of the powers conferred under Section 13-E of the Karnataka Town & Country Planning 
Act, 1961 is hereby published for information of all persons likely to be affected thereby and notice is 
hereby given that the said draft will be taken into consideration after 30 days from the date of its 
publication in the Official Gazette. 

Any objections that may be received from any persons with respect to the said draft before expiry 
of the period specified above will be considered. The objections and suggestions may be addressed to 
the Secretary to Government, Urban Development, Department 4 Floor, Vikasa Soudha, Dr. Ambedkar 
Veedhi, Bangalore-1 

DRAFT AMENDMENT 

In the Zoning Regulations of Revised Master Plan for Shimoga and Bhadravathi cities-2011 of 
Shimoga Urban Development Authority approved in G.O.No. UDD 17 TTP 1998 dated:13.2.1998 in 
Annexure IV, Sl.No. 5 shall be substituted as follows: 





Sl.No Name of the Road Building line in mtrs (from the center of the road) 





5 B.H. Road from Ashoka Circle to the old 14 
bridge 

















By Order and in the name of the Government of Karnataka, 
C.T. NARAYANASWAMY 
P.R. 108 Under Secretary to Government, 
Urban Development Department 


ಭಾಗ - ೪ಎ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೯, ೨೦೦೯ ೧೦೩ 





ಆರ್ಥಿಕ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ಆಇ 06 ವೆಚ್ಚ-12/09, ಬೆಂಗಳೂರು, ದಿನಾಂಕ: 3ನೇ ಫೆಬ್ರವರಿ 2009 
ಮಾನ್ಯ ಮುಖ್ಯ ಮಂತ್ರಿಗಳವರ ಅಧಿಕೃತ ಪ್ರವಾಸ ಕಾರ್ಯಕ್ರಮಗಳಿಗೆ ಸಂಬಂಧಿಸಿದಂತೆ, ಕೇಂದ್ರ ಸರ್ಕಾರದ 
ಉದ್ಯಮವಾದ ಮೆ:ಪಿ.ಹೆಚ್‌.ಹೆಚ್‌.ಎಲ್‌ ಸಂಸ್ಥೆ (Pawan Hans Helicopters Limited) ಯಿ೦ದ win engine ಹೆಲಿಕಾಪ್ಟರ್‌ 
ಸೇವೆಯನ್ನು "ಬ 1೩56” ಆಧಾರದ ಮೇಲೆ ನೇರವಾಗಿ ಸಂಗ್ರಹಣೆ ಮಾಡಿಕೊಳ್ಳಲು ಕರ್ನಾಟಕ ಸಾರ್ವಜನಿಕ ಸಂಗ್ರಹಣೆಗಳಲ್ಲಿ 
ಪಾರದರ್ಶಕತೆ ಅಧಿನಿಯಮ-1999 ರ ಕಲಂ 4(ಜಿ) ರಡಿಯಲ್ಲಿ, ಪ್ರದತ್ತವಾದ ಅಧಿಕಾರ ಚಲಾಯಿಸಿ, ಸರ್ಕಾರವು ಸಿಬ್ಬಂದಿ 
ಮತ್ತು ಆಡಳಿತ ಸುಧಾರಣೆ ಇಲಾಖೆಗೆ ಒಂದು ವರ್ಷದ ಅವಧಿಗೆ ಪಾರದರ್ಶಕತೆ ಕಾಯ್ದೆಯಿಂದ ವಿನಾಯಿತಿ ನೀಡಿದೆ. 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಎನ್‌. ಚಂದ್ರಕುಮಾರ್‌ 
ಪಿ.ಆರ್‌. 109 ಸರ್ಕಾರದ ಉಪ ಕಾರ್ಯದರ್ಶಿ 
ಆರ್ಥಿಕ ಇಲಾಖೆ (ಸಂಗ್ರಹಣಾ ಕೋಶ) 
ನಗರಾಭಿವೃದ್ಧಿ ಸಚಿವಾಲಯ 
ಅಧಿಸೂಚನೆ 
ಸಂಖ್ಯೆ: ನಅಇ 18 ಬೆಂರೂಪ್ರಾ 2009, ಬೆಂಗಳೂರು, ದಿನಾಂಕ: 6ನೇ ಫೆಬ್ರವರಿ 2009 
ಕರ್ನಾಟಕ ನಗರಾಭಿವೃದ್ಧಿ ಕಾಯ್ದೆ 1987ರ ಪ್ರಕರಣ 3(3) (ಎ) ಮತ್ತು (ಎಂ) ಹಾಗೂ (4)ರಡಿಯಲ್ಲಿ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕ್ರಮವಾಗಿ ಈ ಕೆಳಕಂಡ ಶ್ರೀಯುತರನ್ನು ರಾಮನಗರ-ಚನ್ನಪಟ್ಟಣ ನಗರಾಭಿವೃದ್ಧಿ ಪ್ರಾಧಿಕಾರದ 
ಸದಸ್ಕರುಗಳನ್ನಾಗಿ ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರದ ಇಚ್ಛಾನುಸಾರ ಅಥವಾ 3 ವರ್ಷದ ಅವಧಿಯವರೆಗೆ 


ಇವುಗಳಲ್ಲಿ ಯಾವುದು ಮೊದಲು ಅಲ್ಲಿಯವರೆಗೆ ನಾಮ ನಿರ್ದೇಶನ ಮಾಡಿ ಆದೇಶಿಸಲಾಗಿದೆ. 

















ಕ್ರಸಂ. ಹೆಸರು ಮತ್ತು ವಿಳಾಸ ಪದನಾಮ ವರ್ಗ 

1 ಶ್ರೀ ಪಾರ್ಥಸಾರಥಿ ಬಿನ್‌ ಲೆಂಕಪ್ಪ ಸದಸ್ಯರು ಸಾಮಾನ್ಯ 
ದೇವರಹೊಸಹಳ್ಳಿ, ಚನ್ನಪಟ್ಟಣ ತಾ: 

2 ಶ್ರೀ ಸಿಂಗಯ್ಯ ಬಿನ್‌ ಬೆಟ್ಟಯ್ಯ ಸದಸ್ಯರು ಪರಿಶಿಷ್ಟ ಜಾತಿ 
ಸಿ.ಎಂ.ಸಿ. ಲೇಔಟ್‌, ಚನ್ನಪಟ್ಟಣ 

3 ಶ್ರೀ ನಾರಾಯಣ ಬಿನ್‌ ಮುನಿಸ್ವಾಮಯ್ಯ, ಸದಸ್ಯರು ಹಿಂದುಳಿದ ವರ್ಗ 
ಕಾಯಿಸೊಪ್ಪಿನಬೀದಿ, ರಾಮನಗರ 

4 ಶ್ರೀಮತಿ ಗೀತಾಲಕ್ಷ್ಮೀ ಕೋ೦ ಪ್ರಭುಚನ್ನ ಸದಸ್ಯರು ಮಹಿಳೆ 


ಬಸವಾಚಾರ್‌, ಛತ್ರದಬೀದಿ, ರಾಮನಗರ 




















ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಟಿ. ನಾರಾಯಣಸ್ವಾಮಿ 
ಪಿ.ಆರ್‌. 110 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 
ಅಧಿಸೂಚನೆ ಸಂಖ್ಯೆ:ನಅಇ 125 ಎಂಎಲ್‌ ಆರ್‌ 2008(0-16) ಬೆಂಗಳೂರು, ದಿನಾಂಕ:4ನೇ ಫೆಬ್ರವರಿ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 352 (10) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ನರೇಗಲ್‌ ಪಟ್ಟಣ ಪಂಚಾಯಿತಿಗೆ 
ಸದಸ್ಯರನ್ನಾಗಿ ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ಬಸವರಾಜ ವೀರಬಸಪ್ಪ ಕೊಟಗಿ, ಸಾ: ನಗರೇಗಲ್‌ ತಾ: ರೋಣ 
2. ಶ್ರೀ ಮಲ್ಲಿಕಾರ್ಜುನ ಕ ಗ೦ಗರಕೊಂಡ, ಸಾ: ನಗರೇಗಲ್‌ ತಾ: ರೋಣ 
3. ಶ್ರೀಮತಿ ಶಾಂತಕ್ಕ ಕೋಂ ಶಿವಕುಮಾರ ಕೋರದಾನ್ಯಮಠ, ಸಾ: ನಗರೇಗಲ್‌ ತಾ: ರೋಣ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 99 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 


೧೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಫೆಬ್ರವರಿ ೧೯, ೨೦೦೯ ಭಾಗ - ೪ಎ 
ಅಧಿಸೂಚನೆ 
ಸಂಖ್ಯೆ:ನಅಇ 125 ಎಂಎಲ್‌ ಆರ್‌ 2008(8-33) ಬೆ೦ಗಳೂರು, ದಿನಾಂಕ:4ನೇ ಫೆಬ್ರವರಿ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11 (1)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಗಜೇಂದ್ರಗಡ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
. ಶ್ರೀ ಪ್ರಶಾಂತ ಬಾ ಶಿರೋಡಕರ, ಸಾ: ಗಜೇಂದ್ರಗಡ, ತಾ: ರೋಣ 
- ಶ್ರೀ ಗುರುಶಿದ್ದಯ್ಯ ವಿ. ಸುಗಿರಯ್ಯನಮಠ, ಸಾ: ಗಜೇಂದ್ರಗಡ, ತಾ: ರೋಣ 
ಶ್ರೀ ದುರಗಪ್ಪ ದಾರೋತ್ತರ, ಸಾ: ಗಜೇ೦ದ್ರಗಡ, ತಾ: ರೋಣ 
. ಶ್ರೀಮತಿ ಅಕ್ಕಮ್ಮ ಕಲಾಲ, ಸಾ: ಗಜೇಂದಗಡ, ತಾ:ರೋಣ 
- ಶ್ರೀ. ರೇಣಪ್ಪ ತಾವಪ್ಪ ಇಂಗಳೆ, ಸಾ: ಗಜೇಂದ್ರಗಡ, ತಾ:ರೋಣ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 97 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 





ಆಜಾ ಟಜು ಬ ಣ್‌ 


ಅಧಿಸೂಚನೆ 
ಸಂಖ್ಯೆ:ನಅಇ 125 ಎಂಎಲ್‌ ಆರ್‌ 2008(8-34) ಬೆಂಗಳೂರು, ದಿನಾಂಕ:4ನೇ ಫೆಬ್ರವರಿ 2009 

ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 11 (1)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ರೋಣ ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
ಶ್ರೀ ವೀರೇಶ ಬಸವಣ್ಣೆಪ್ಪ ದೊಡ್ಡಣ್ಣವರ, ಸಾ:ರೋಣ, ತಾ: ರೋಣ 
. ಶ್ರೀ ಬೂದಿಹಾಳಪ್ಪ ಹವಳಪ್ಪ ಹಲಗಿ, ಸಾ:ರೋಣ ತಾ: ರೋಣ 
- ಶ್ರೀ ಶಂಕರಗೌಡ ವೆಂಕನಗೌಡ ತಿಮ್ಮನಗೌಡ, ಸಾ:ರೋಣ ತಾ: ರೋಣ 
. ಶ್ರೀ ಇಮಾಮಸಾಬ ನಭೀಸಾಬ ಕೋಲಕಾರ, ಸಾ: ರೋಣ, ತಾ:ರೋಣ 
. ಶ್ರೀಮತಿ ಶಾಂತವ್ವ ಕೋಂ ಅಂದಪ್ಪ ಹಕಾರಿ, ಸಾ:ರೋಣ, ತಾ:ರೋಣ 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 98 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 


ಆತು ಓಟ ಣ್‌ 


ಅಧಿಸೂಚನೆ 
ಸಂಖ್ಯೆ:ನಅಇ 125 ಎಂಎಲ್‌ ಆರ್‌ 2008(8-30) ಬೆ೦ಗಳೂರು, ದಿನಾಂಕ:4ನೇ ಫೆಬ್ರವರಿ 2009 
ಕರ್ನಾಟಕ ಪುರಸಭೆ ಕಾಯ್ದೆ 1964 ರ ಪ್ರಕರಣ 111)(0) ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಈ 
ಕೆಳಕಂಡವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಹಾಗೂ ಮುಂದಿನ ಆದೇಶದವರೆಗೆ ಮಾಲೂರು ಪುರಸಭೆಗೆ ಸದಸ್ಯರನ್ನಾಗಿ 
ಸರ್ಕಾರವು ನಾಮ ನಿರ್ದೇಶನ ಮಾಡಿದೆ. 
1. ಶ್ರೀ ತಿಬ್ಬಯ್ಯ ಬಿನ್‌ ದೇಸಯ್ಯ, ಮಾರುತಿ ಬಡಾವಣೆ, ಮಾಲೂರು ನಗರ, ಕೋಲಾರ ಜಿಲ್ಲೆ 
2. ಶ್ರೀ ಎಂ.ಎಸ್‌. ಶಿವಾಜಿ ರಾವ್‌ ಬಿನ್‌ ಸ೦ತೋಜಿ ರಾವ್‌, ಕುಂಬಾರಪೇಟೆ, ಮಾಲೂರು ನಗರ, ಕೋಲಾರ ಜಿಲ್ಲೆ 
3. ಶ್ರೀ ವಿ. ರವಿ ಬಿನ್‌ ವೆಂಕಟೇಶಪ್ಪ. ದ್ಯಾಪಸಂದ್ರ ಮುಂಭಾಗ, ವಾರ್ಡ ನಂ. 1. ಮಾಲೂರು ನಗರ, ಕೋಲಾರ 
ಜಿಲ್ಲೆ 
4. ಶ್ರೀಮತಿ ಸರಸ್ವತಿ ಕೋಂ ನಾಗರಾಜು, ಕು೦ಬೇಶ್ಚರ ಲೇಔಟ್‌, ಕುಂಬಾರಪೇಟೆ, ಮಾಲೂರು ನಗರ, ಕೋಲಾರ 
ಜಿಲ್ಲೆ 
5. ಶ್ರೀ ಎಂ. ರಾಮಮೂರ್ತಿ ಬಿನ್‌ ಮುನಿಸ್ವಾಮಿ, ಮಾರುತಿ ಬಡಾವಣೆ, ಮಾಲೂರು ನಗರ, ಕೋಲಾರ ಜಿಲ್ಲೆ 
ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ. 
ಸಿ.ಆರ್‌. ರವೀಂದ್ರ 
ಪಿ.ಆರ್‌. 96 ಸರ್ಕಾರದ ಅಧೀನ ಕಾರ್ಯದರ್ಶಿ, 
ನಗರಾಭಿವೃದ್ಧಿ ಇಲಾಖೆ 


